ಕರ್ನಾಟಕ ವಿಧಾನ ಪರಿಷತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2) ಸದಸ್ಕರ ಹೆಸರು 


3) ಉತ್ತರಿಸುವ ದಿನಾಂಕ 


4) ಉತ್ತರಿಸುವವರು 


92 (92) 


ಶ್ರೀ ಎನ್‌.ರವಿಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


07.12.2020. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚೆವರು 


ಕ್ರಸಂ 


ಪಶ್ನೆ 


ಉತ್ತರ 


ಅ) 


ರಾಜ್ಯದಲ್ಲಿ ' ವನ್ಯಜೀವಿಗಳ ಗಣತಿ 
ಕಾರ್ಯವಾಗಿದೆಯೇ: ಯಾವ ಯಾವ ವನ್ಯ 
ಜೀವಿಗಳು ಎಷ್ಟು ಸಂಖ್ಯೆಯಲ್ಲಿ ಯಾವ ಅರಣ್ಯ 
ಪ್ರದೇಶದಲ್ಲಿ ಇವೆ: ವನ್ಯಜೀವಿ ಗಣತಿ ಕಾರ್ಯ 
ಪ್ರಾರಂಭವಾಗದಿದ್ದಲ್ಲಿ ಯಾವಾಗ 
ಪ್ರಾರಂಭಿಸಲಾಗುವುದು: 


ಹೌದು. 


2017-18ರ ಆನೆಗಣತಿಯಂತೆ ರಾಜ್ಯದ 33 ಅರಣ್ಯ ವಿಭಾಗಗಳಲ್ಲಿ ಒಟ್ಟು 
6049 ಆನೆಗಳಿವೆ ಎಂಬುದಾಗಿ ಅಂದಾಜಿಸಲಾಗಿದೆ ಹಾಗೂ 2017-18ರ 
ಹುಲಿಗಣತಿಯಂತೆ ರಾಜ್ಯದಲ್ಲಿ 524 ಹುಲಿಗಳು ಇರಬಹುದು ಎಂದು 
ಅಂದಾಜಿಸಲಾಗಿದೆ. ಸದರಿ ವನ್ಯಪ್ರಾಣಿಗಳನ್ನು ಹೊರತುಪಡಿಸಿ ಇತರೆ 
ಯಾವುದೇ ವನ್ಯಪ್ರಾಣಿಗಳ ಗಣತಿ ಕಾರ್ಯವನ್ನು ಕೈಗೊಂಡಿರುವುದಿಲ್ಲ. 


ರಾಜ್ಯದಲ್ಲಿ ಪ್ರಮುಖವಾಗಿ ಆನೆ ಮತ್ತು ಹುಲಿಗಳ ಗಣತಿ ಕಾರ್ಯವನ್ನು 
ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ವಯ ಕೈಗೊಳ್ಳಲಾಗುತ್ತಿದೆ. 
ಆನೆ ಗಣತಿಯನ್ನು 5 ವರ್ಷಕ್ಕೊಮ್ಮೆ ಹಾಗೂ ಹುಲಿ ಗಣತಿಯನ್ನು 
4 ವರ್ಷಕ್ಕೊಮ್ಮೆ ಕೈಗೊಳ್ಳಲಾಗುತ್ತಿರುತ್ತದೆ. 


ಆ) 


ವನ್ಯಜೀವಿ ಮತ್ತು ಮಾನವರ ಸಂಘರ್ಷ ತಡೆಯಲು 
ಸರ್ಕಾರ ಕೈಗೊಂಡ ಕ್ರಮಗಳಾವುವು: 


ವನ್ಯಜೀವಿ ಮತ್ತು ಮಾನವರ ಸಂಘರ್ಷ ತಡೆಯಲು ಇಲಾಖಾ ವತಿಯಿಂದ 
ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


1. ರಾಜ್ಯದಲ್ಲಿರುವ ವನ್ಯಜೀವಿಗಳಿಗೆ ಸಂಪೂರ್ಣ ರಕ್ಷಣೆ ನೀಡುವ ಸಲುವಾಗಿ 
ರಾಷ್ಟ್ರೀಯ ಉದ್ಯಾನವನ, ಆಭಯಾರಣ್ಣ ಹುಲಿ ಮೀಸಲು ಅರಣ್ಯ, 
ಸಂರಕ್ಷಿತ ಮೀಸಲು ಅರಣ್ಯಗಳನ್ನು ಘೋಷಿಸಲಾಗಿರುತ್ತದೆ. 


2. ಅರಣ್ಯ ಪ್ರದೇಶದಲ್ಲಿ ಹುಲ್ಲುಗಾವಲು ಸಂರಕ್ಷಣೆ ಹಾಗೂ 
ಅಭಿವೃದ್ಧಿಗೊಳಿಸಲು 2019-20ನೇ ಸಾಲಿನಿಂದ ಹೊಸ 
ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ 
ಅರಣ್ಯ ಪ್ರದೇಶಗಳಲ್ಲಿ ದಟ್ಟವಾಗಿ ಬೆಳೆದ ಲಂಟಾನ ಮತ್ತು 
ಯುಪಟೋರಿಯಂ ಕಳೆಗಳನ್ನು ಹಂತ ಹಂತವಾಗಿ ಕಿತ್ತು ಸ್ವಚ್ಛಗೊಳಿಸಿ 
ಅರಣ್ಯಕ್ಕೆ ಪೂರಕವಾದ ಹುಲ್ಲು ಬೆಳೆಯಲು ಅವಕಾಶ ಮಾಡಲಾಗಿದೆ. 


3. ವನ್ಯ ಪ್ರಾಣಿಗಳಿಗಾಗಿ ಅರಣ್ಯ ಪ್ರದೇಶಗಳ ಒಳಗೆ ನೀರಿನ ಲಭ್ಯತೆ 
ಹೆಚ್ಚಿಸಲು  ರಕ್ಷಿತಾರಣ್ಯಗಳಲ್ಲಿ ಕೆರೆಗಳ ನಿರ್ಮಾಣ ಹಾಗೂ 
ಪುನಚ್ಚೇತನಗೊಳಿಸಿ ವನ್ಯಪ್ರಾಣಿಗಳ ಆವಾಸಸ್ಥಾನವನ್ನು 
ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಇದರಿಂದ ಕಾಡಾನೆ ಹಾಗೂ ಇತರೆ 
ವನ್ಯಪ್ರಾಣಿಗಳು ಕಾಡಿನಿಂದ ಹೊರಗೆ ಬಾರದಂತೆ ತಡೆಯಲಾಗುತ್ತಿದೆ. 


4. ಕಾಡಾನೆಗಳು ಅರಣ್ಯ ಪ್ರದೇಶದಿಂದ ಹೊರಗೆ ಬಾರದಂತೆ ತಡೆಗಟ್ಟಲು 


ಅರಣ್ಯದಂಚಿನಲ್ಲಿ ಸೌರಶಕ್ತಿ ಬೇಲಿ ನಿರ್ಮಾಣಗಿರ್ವಹಣೆ, ಆನೆ ತಡೆ 
ಕಂದಕ ನಿರ್ಮಾಣ/ನಿರ್ವಹಣೆ ಮಾಡಲಾಗಿದ್ದು ಮತ್ತು ಉಪಯೋಗಿತ 
ರೈಲ್ವೆ ಹಳಿಗಳನ್ನು ಬಳಸಿಕೊಂಡು ಬ್ಯಾರಿಕೇಡ್‌ ನಿರ್ಮಿಸುವ 
ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. 


ಪತ್ನೆ 


ಉತ್ತರ 


5. ಕಳ್ಳಬೇಟೆ ತಡೆ ಶಿಬಿರಗಳಿಗೆ ಹಾಗೂ Rapid Response Teams 


(RRT) ಗಳನ್ನು ಅಂದರೆ ಕಾಡಾನೆ ಹಿಮ್ಮೆಟ್ಟಿಸುವ ತಂಡಗಳನ್ನು ರಚಿಸಿ 
ಕಾಡಾನೆಗಳನ್ನು ಡಿಗೆ ಹಿಮ್ಮೆಟ್ಟಿಸುವ ಕಾರ್ಯ ಕೈಗೊಳ್ಳಲಾಗುತ್ತಿದೆ 
ಹಾಗೂ Wireless Networking ಮೂಲಕ ಮಾಹಿತಿ ಸಂವಹನ 
ಮಾಡಲಾಗುತ್ತಿದೆ. 
6. ಕಾಡಾನೆಗಳ ಮಾಹಿತಿಯನ್ನು ಸಂಗಹಿಸಲು 24 ಗಂಟೆ 
ಕಾರ್ಯನಿರ್ವಹಿಸುವ ಮಾಹಿತಿ ಕೇಂದ್ರ ಸ್ಥಾಪಿಸಲಾಗಿದೆ. 


7. ಕಾಡಾನೆ ಗುಂಪಿನಲ್ಲಿದ್ದ: ವಯಸ್ಕ ಹೆಣ್ಣಾನೆಯನ್ನು ಗುರುತಿಸಿ ಅದಕ್ಕೆ 
ರೇಡಿಯೋ ಕಾಲರ್‌ ಅಳವಡಿಸಿ ಆನೆಗಳ ಚಲನವಲನಗಳ ಬಗ್ಗೆ 
ಎಸ್‌.ಎಂ.ಎಸ್‌. ಹಾಗೂ ವಾಟ್ಲಾಪ್‌ ಮೂಲಕ ಜನರಿಗೆ ಮಾಹಿತಿಯನ್ನು 
ನೀಡಿ ಮಾನವ ಪ್ರಾಣಹಾನಿ ಹಾಗೂ ಮಾನವ ಗಾಯ ತಪ್ಪಿಸಲು ಕ್ರಮ 
ವಹಿಸಲಾಗುತ್ತಿದೆ. 


8. ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿರುವ ಪುಂಡಾನೆಗಳನ್ನು ಗುರುತಿಸಿ, 
ಸೆರೆ ಹಿಡಿದು ಆಗ್ಲಿಂದಾಗ್ಗೆ ಆನೆ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ. 


9. ಇತ್ತೀಚಿನ ದಿನಗಳಲ್ಲಿ ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾಗುವ ಹಾನಿ 
ಪ್ರಕರಣಗಳಿಗೆ ಇ-ತಂತ್ರಾಂಶದ ಮೂಲಕ ಅರ್ಜಿಗಳನ್ನು 
ಸ್ಪೀಕರಿಸಲಾಗುತ್ತಿದ್ದು, ನಿಯಮಾನುಸಾರ ಪರಿಶೀಲಿಸಿ ಆದ್ಯತೆಯ ಮೇರೆಗೆ 
ನೇರವಾಗಿ ಸಂತ್ರಸ್ಥರ ಖಾತೆಗೆ ದಯಾತ್ಮಕ ಧನವನ್ನು ಪಾವತಿಸುವ 
ಪ್ರಕ್ರಿಯೆಯನ್ನು ಇ-ಪರಿಹಾರ ತಂತ್ರಾಶದ ಮೂಲಕ ನಿರ್ವಹಿಸಲಾಗುತ್ತಿದೆ. 


Te ಬಂದ ವರ್ಷದಲ್ಲಿ ಕಾಡು ಪ್ರಾಣಿಗಳ [ಕಳೆದ ಒಂದು ವರ್ಷದಲ್ಲಿ ಅಂದರೆ, 2019-20ನೇ ಸಾಲಿನಲ್ಲಿ ವನ್ಯಪ್ರಾಣಿಗಳ 
ದಾಳಿಯಿಂದ ಮೃತರಾದವರ ಸಂಖ್ಯೆ ಎಷ್ಟು ದಾಳಿಯಿಂದ ಒಟ್ಟು 50 ಜನರು ಮೃತಪಟ್ಟಿರುತ್ತಾರೆ. 
ಈ) ಕಳೆದ ಒಂದು ವರ್ಷದಲ್ಲಿ ಕಾಡಿನಿಂದ ಹೊರಬಂದ ವನ್ಯಪ್ರಾಣಿಗಳನ್ನು ಸೆರೆ 


ಕಳೆದ ಒಂದು ವರ್ಷದಲ್ಲಿ ನಾಡಿಗೆ ಬಂದ ಎಷ್ಟು 


ಕಾಡು ಪ್ರಾಣಿಗಳನ್ನು ರಕ್ಷಿಸಲಾಗಿದೆ: ಯಾವ ಯಾವ 
ಕಾಡು ಪ್ರಾಣಿಗಳನ್ನು ರಕ್ಷಿಸಿ ಪುರ್ನವಸತಿ 
ಕಲ್ಪಿಸಲಾಗಿದೆ? (ಜಿಲ್ಲಾವಾರು ವಿವರ ನೀಡುವುದು) 


ಹಿಡಿದು ರಕ್ಷಿಸಿ ಪುನರ್ವಸತಿ ಕಲ್ಲಿಸಲಾದ ಜಿಲ್ಲಾವಾರು ವಿವರ 
ಈ ಕೆಳಗಿನಂತಿದೆ. 
ರಕಸಲಾದ 
ಸ. ದಿನಾಂಕ ಜಿಲ್ಲೆ 
3 ವನ್ಯಪ್ರಾಣಿ ನಾ 
ಚಾಮುಂಡಿ ಪುನರ್ವಸತಿ ಕೇಂದ್ರ, ಕೂರ್ಗಳ್ಳಿ, ಮೈಸೂರು 
T 7202020 | ಕಾಡುಪಾಪ ರ) ಮೈಸೂರು 
TTI | ಆನೆಮರಿ ಜಾಮರಾಜನಗರ 
3 [79052020 ಹುಲ ಕಾಡಗು 
41 20.05.2020 ಹುಲಿ ಚಾಮರಾಜನಗರ 
ಡಗು 
5 | 29.09.2020 ಆನೆ ಮರಿ ನ 


ಉತ್ತರ 


ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಪುನರ್ವಸತಿ ಕೇಂದ್ರ 


ಹರಹೂರವರ್ಗ, 
1 28.05.2019 ಚಿರತೆ ತುಮಕೂರು 
PEE APE EEE) ಘಾನ 
5070505 ರಡ ವಫ್ಯಕ 
FTI ಸಕಕರ ಕಾಷಾನಗರ 
IE 07.10.2019 ಚಿರತೆ ತುಮಕೂರು 
FTUROAS ಕ್‌ ನರವನಗೂಡ, ಮ್ಯಸಾರ 
TIS ಇರ ಹಾಕಾಹ್ಯ್‌ ರಾಮನಗರ 
$ | 22122019 ಕರಡಿ dn 
| ಚಾಮರಾಜನಗರ 
pNP ಇ ನಗರ್‌ ಪಪಕಾರ 
FU ಕಷ ಇತರ 
TT T0220 ರಣ ಪಾವಗಡ, ಪಪ 
HET O032020 ಕತ ನಕಕ ಪವಾಡ 
3 13.04.2020 ಚಿರತೆ ತುಮಕೂರು 
AT TE0AT0I0 ಇತ ತವರ 
[15 | 27052020 Wi ನಾಗರಹೊಳೆ, ಹುಣಸೂರು 
eT 27052020 ಚರತ ಪನಗಳಾರು ಗ್ರಾಮಾಂತರ 
7 T-T208200 ಇ ಪರಗನಾರ ಗಾಹಾತಕ 
18 | 08.09.2020 ಸ “sens. ಮೈಸೂರು 


ಶ್ರೀ ಅಟಲ್‌ ಬಿಹಾರಿ ವಾಜಪೇಯಿ ಮೃಗಾಲಯ, ಕಮಲಾಪುರ, ಹೊಸಹೇಟೆ 


| TT 255300 ಕರಡ ಬಳ್ಳಾರ 
ಗದಗ ಮೃಗಾಲಯ, ಗದಗ 

iE: 0-04-305 ಕೃಷ್ಣವ್ಮಾಗ ಧಾಕವಾಡ ಹನ್ಯ 
2 08-05-2019 ಜಿಂಕೆ ಧಾರವಾಡೆ 

EEE C= OTT ಧಾರವಾಡ ಡರಷು 
TT SII | ಕೃಷ್ನಮ್ಮಗ ಪ ಧಾಕವಾಡ ಹುಬ್ದಳ್ಳಿ 
37 2406-205 ಕೃಷ್ಣಮ್ಯಗೆ ಧಾರವಾಡ ಹಬ್ಲ್ಳಿ 
FT 257-205 ಕೃಷ್ಣಮೃಗ ದಗೆ 
TT TANTS ಕೃಷ್ಣಮೃಗ ಧಾರವಾಡ ಹುಬ್ಬಳ್ಳಿ 
FT 05050 ಕೃಷ್ಣಮೃಗ | ಧಾರವಾಡ ಅಕಹಟ್ಟು 
CR SL ಕೃಷ್ಣಮೃಗ ಘಷಾಕಾರು ವಡಗಿಕ) 
TSS | ತಮಗೆ ಪಷಸಾರು ಮದಗ) 

ಸಂಖ್ಯೆ; ಅಪಜೀ 197 ಎಫ್‌ಡಬ್ಬ್ಯೂಎಲ್‌ 2020 
(ಆನಂದ್‌ ಸಿಂಗ್‌) 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


ಆನಂದ್‌ ಸಿಂಗ್‌ 
ಅರಣ್ಯ ಪರಸರ ನುತ್ತು ಜೀವಿಶಾಸ್ತ್ರ ಸಚಿವರ: 


